ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


ಖುಲಾಸೆ ಪ್ರಕರಣಗಳಲ್ಲಿ ಆಗುತ್ತಿರುವ ನಿರ್ಲ೯ತ್ಯತೆ ಬಗ್ಗೆ 
ಶ್ರೀ ಎಂ.ಪಿ. ಸುನೀಲ್‌ ಸುಬ್ರಮಣಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ)- 


390 (405) ಮಾನ್ಯ ಗೃಹ ಮತ್ತು ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಶಾಸನ ರಚನೆ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) 2015 ರಿಂದ ಇಲ್ಲಿಯವರೆಗೆ ಖುಲಾಸೆಯಾಗಿರುವ ಪ್ರಕರಣಗಳೆಷ್ಟು; (ಜಿಲ್ಲಾವಾರು ನಗರಗಳವಾರು ವಿವರ 
ನೀಡುವುದು) 


(ಆ) ಇವುಗಳಲ್ಲಿ, ತನಿಖಾಧಿಕಾರಿಗಳ ನ್ಯೂನತೆ ಮತ್ತು ಅಭಿಯೋಜಕರ ನಿರ್ಲತ್ಯತೆಯಿಂದ ಖುಲಾಸೆಯಾದ 
ಪ್ರಕರಣಗಳು ಇವೆಯೇ (ಅವುಗಳ ವಿವರಗಳನ್ನು ನೀಡುವುದು) 


(ಇ) ತನಿಖಾಧಿಕಾರಿಗಳ ನ್ಯೂನತೆ ಮತ್ತು ಅಭಿಯೋಜಕರ ನಿರ್ಲಕ್ರ್ಯತೆಯಿಂದ ಖುಲಾಸೆಯಾಗಿದ್ದಲ್ಲಿ ಅಂತಹ 
ತನಿಖಾಧಿಕಾರಿ ಮತ್ತು ಅಭಿಯೋಜಕರುಗಳ ಮೇಲೆ ತೆಗೆದುಕೊಂಡ ಶಿಸಿನ ಕ್ರಮಗಳೇನು? (ವಿವರಗಳನ್ನು 
ಒದಗಿಸುವುದು) 


